ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ: 1370 
ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ ಅರಳಿ 


ಉತ್ತರಿಸುವ ಸಚಿವರು : ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು 


ಉತ್ತರಿಸುವ ದಿನಾಂಕ : 24.12.2021 


ಬೀದರ್‌ ಜಿಲ್ಲೆಯಲ್ಲಿ ದಿನದ ಬಸ್‌ ಪ್ರಯಾಣಿಕರ ಬೀದರ್‌ ಜಿಲ್ಲೆಯಲ್ಲಿ ಒಂದು ದಿನದ ಬಸ್‌ ಪ್ರಯಾಣಿಕರ ಸಂಖ್ಯೆ 


ಸಂಖ್ಯೆಯೆಷ್ಟು; ಅದಕ್ಕನುಗುಣವಾಗಿ ಬಸ್‌ [ಸರಾಸರಿ 1,18,772. ಸದರಿ ಪ್ರಯಾಣಿಕರ ಸುಗಮ ಸಂಚಾರಕ್ಕಾಗಿ 


y) 


ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ 585 ಬಸ್‌ಗಳನ್ನು 
ಒದಗಿಸಲಾಗಿದೆ. 


ಎಲ್ಲಾ ಹಳ್ಳಿಗಳಿಗೆ ಸಮರ್ಪಕವಾದ ಬಸ್‌ 


ಬೀದರ್‌ ವಿಭಾಗದಲ್ಲಿ ಒಟ್ಟು 667 ಗ್ರಾಮಗಳಿದ್ದು, ಅವುಗಳಲ್ಲಿ 
[ಬಟ್ಟು 664 ಗ್ರಾಮಗಳಿಗೆ ಬಸ್‌ ಸಂಚಾರ ಕಲ್ಪಿಸಲಾಗಿದೆ. ಇನ್ನುಳಿದ 03 
ಗ್ರಾಮಗಳಿಗೆ ಬಸ್‌ ಸಂಚಾರ ಒದಗಿಸಿರುವುದಿಲ್ಲ. ಸದರಿ ವಿವರವನ್ನು 
'ಅನುಬಂಧ' ದಲ್ಲಿ ನೀಡಲಾಗಿದೆ. 


ಸ್‌ ಸಂಚಾರ ಇಲ್ಲದ ಗ್ರಾಮಗಳಷ್ಟು; 
(ತಾಲ್ಲೂಕುವಾರು ಮಾಹಿತಿ ಒದಗಿಸುವುದು) 


ಅನೇಕ ಗ್ರಾಮಗಳಿಗೆ ಸಮರ್ಪಕವಾದ ಬಸ್‌ 
ವ್ಯವಸ್ಥೆಯಿಲ್ಲದೆ ಬಡ ಮಕ್ಕಳು ಶಾಲೆಯಿಂದ 
ವಂಚಿತರಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಅಂತಹ ಗ್ರಾಮಗಳಿಗೆ 
ಸ್ಸುಗಳ ಸಂಚಾರ ವ್ಯವಸ್ಥೆ ಯಾವಾಗ 
ಮಾಡಲಾಗುವುದು; 


ಜಿಲ್ಲೆಯಲ್ಲಿರುವ ಬಸ್‌ಗಳಲ್ಲಿ ಹೆಚ್ಚು ಕಿ.ಮೀ ಓಡಿರುವ 
ಬಸ್‌ಗಳ ಸಂಖ್ಯೆಯೆಷ್ಟು; ಕಡಿಮೆ ಕಿ.ಮೀ. ಓಡಿರುವ 
ಬಸ್‌ಗಳ ಸಂಖ್ಯೆಯಷ್ಟು? 


ಕೋವಿಡ್‌-19ರ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ 
ಸಾರಿಗೆಗಳನ್ನು ಶಾಲಾ-ಕಾಲೇಜು ಪ್ರಾರಂಭವಾದ ತಕ್ಷಣ ಎಲ್ಲಾ 
ಸಾರಿಗೆಗಳನ್ನು ಪುನ: ಕಾರ್ಯಾಚರಣೆ ಮಾಡಲಾಗುತ್ತಿದೆ. 


ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಶಾಲಾ-ಕಾಲೇಜು 
ಸಮಯಕ್ಕೆ ಸರತಿಗಳನ್ನು ಕಾರ್ಯಾಚರಣೆ ಮಾಡಲಾಗುತ್ತಿದೆ. 


ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಆಶೋಕ 
ಲೈಲ್ಯಾಂಡ, ಟಾಟಾ ಹಾಗೂ ತತ್ಸಮಾನ ಮಾದರಿಯ ಸಾಮಾನ್ಯ 
ಸ್ಬುಗಳ ಜೀವಮಾನವನ್ನು 9.೦೦ ಲಕ್ಷ ಕಿ.ಮೀ. ಹಾಗೂ ಕರೋನಾ 
ಹವಾನಿಯಂತ್ರಿತ ಸ್ಲೀಪರ್‌ ಬಸ್ಸುಗಳ ಜೀವಮಾನವನ್ನು 11.00 ಲಕ್ಷ 
ಕಿ.ಮೀ.ಗೆ ನಿಗದಿಪಡಿಸಲಾಗಿರುತ್ತದೆ. 


ಬೀದರ್‌ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ 6 ಘಟಕಗಳಲ್ಲಿ ಒಟ್ಟಾರೆ 585 


p 


ಸ್ಸುಗಳಿದ್ದು, ಈ ಪೈಕಿ 178 ಬಸ್ಸುಗಳು 9.00 ಲಕ್ಷ ಕಿ.ಮೀ. 
ಕ್ರಮಿಸಿದ್ದು, ಇನ್ನುಳಿದ 407 ಬಸ್ಸುಗಳು 9.೦೦ ಲಕ್ಷ ಕಿ.ಮೀ.ಗಿಂತ 
ಕಡಿಮೆ ಕ್ರಮಿಸಿರುವಂತಹ ವಾಹನಗಳಾಗಿರುತ್ತವೆ. 


.ಶ್ರೀರಾಮುಲು) 


ಸಂಖ್ಯೆ: ಟಿಡಿ 320 ಟಿಸಿಕ್ಕೂ 2021 


ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


ನ್ರಕಿಂ:13 ಸಂಕ್ಯೆ ಅನುಬಂಧ 
7 ಸಾರಿ ಸ್‌ಅ 
ಕ್ರಸಂ | ತಾಲೂಕು | ಒಟ್ಟು ಗ್ರಾಮಗಳ ಸಂಖ್ಯೆ cbse. en ಒದಗಿಸಬೇಕಾದ saa 
ತ 8 ಸಂಖ್ಯೆ 
1 ಜೀದರ ೨5 ೨5 [2 
2 ಹುಮನಾಬಾದ 151 1 151 [ 
3 ಬಸವಕಲ್ಯಾಣ 47 47 [ 
4 ಭಾಲ್ಡ 131 130 1 
5 ಔರಾದ 134 133 |- 1 
6 ಕಮಲನಗರ 54 ರಡ 1 
7 ಹುಲಸೂರ” 18 18 [o 
|= ಚಿಟ್ಟಗುಪ್ತ 37 37 ್‌ 
ಒಟ್ಟು 667 664 [ie 3 
ತಾಲೂಕು | ಗ್ರಾಮದ ಹೆಸರು ಸಾರಿಗೆ ಸೌಲಭ್ಯ ಒದಗಿಸದೇ ಇರಲು ಕಾರಣ i irae ರ್‌ 
ಕಮಲನಗರ [ಮುತಖೇಡ ಸದರಿ ಗ್ರಾಮವು ಮುಖ್ಯ ರಸ್ತೆಬಂದ 2.5 *.ಮೀ | ಔರಾದ-ದಾಬಕಾ-ಉದಗೇರ ಹಾರ" 
ಅಂತರದಲ್ಲರುತ್ತದೆ. ಪ್ರಸ್ತುತ ರಸ್ತೆ ಕಾಮಗಾರಿ| ವಾಗಿ ದಿನಾಲು ೦5 ಸರತಿಗಳ ಬಸ್‌ 
ಪ್ರಗತಿಯಲ್ಲರುತ್ತದೆ. ಸದರಿ ಕಾಮಗಾರಿ | ಕಾರ್ಯಚರಣೆ ಮಾಡಲಾಗುತ್ತಿದೆ. ಸದರಿ 
ಪೂರ್ಣಗೊಂಡ ನಂತರ ಸಾರಿಗೆ ಸೌಲಭ್ಯ ಗ್ರಾಮಸ್ಥರು/ ವಿದ್ಯಾರ್ಥಿಗಳು ಈ 
ಒದಗಿಸಲಾಗುವುದು. ಸರತಿಗಳ ಸದುಪಯೋಗ 
ಪಡೆಯುತ್ತಿದ್ದಾರೆ. 
2" [ಔರಾದ್‌ ನಾಗೂರ ಸದರ ಗ್ರಾಮವು ಮ್ಯಾ `ರಸ್ತಖಂದ 1 ಪಾ ಪರಾಷ-ಸಾತಪೂಕ-ಸಂಗಪ ಸ್ತಾನ್‌ 
(ಬಾಬಜ) ಅಂತರದಲ್ಲದ್ದು. ಗ್ರಾಮದ ಒಳಗೆ ಬಸ್‌ ತಿರುಗಿಸಲು | ಮಾರ್ಗವಾಗಿ ಭಾಲ್ವಗೆ ಪ್ರತಿದಿನ 2೦ 
ಸ್ಥಳ ಇರುವುದಿಲ್ಲ. ಸರತಿಗಳ ಕಾರ್ಯಾಚರಣೆಯಲ್ಲಿದ್ದು, 
ಸದರಿ 2೭೦ ಸರತಿಗಳು ನಾಗೂರ 
(ಬಾಬಜ) ಮುಖ್ಯ ರಸ್ತೆಗೆ ನಿಲುಗಡೆ 
ಮಾಡುತ್ತಿವೆ. ಸದರಿ ಗ್ರಾಮಫ್ಥರು/ 
ವಿದ್ಯಾರ್ಥಿಗಳು ಮೂ ಸಪೆರತಿಗಳ 
ಸದುಪಯೋಗ ಪಡೆಯುತ್ತಿದ್ದಾರೆ. 

3 |ಭಾಲ್ಲ ಎಕಲಾಸೆಪೂರ | ಸದರ ಗ್ರಾಮವು ಇನಂದವಾಡ ಗ್ರಾಮದಿಂದ 5] ಭಾಲ್ಲ  ಪ್ಣಣದ್ದಾ ರಸ್ತೆಯ ತರಾ 
ಕಿ.ಮೀ ಅಂತರದಲ್ಪರುತ್ತದೆ. ಸದರಿ ಗ್ರಾಮಕ್ಕೆ | ಇಕ್ಕಬ್ದಾಗಿರುವುದರಿಂದ ಬಸ್‌ 
ಇಲ್ಲಿಯವರೆಗೆ ಸಾರಿಗೆ ಸೌಲಭ್ಯ ಕಲ್ಪಸಿರುವುದಿಲ್ಲ. ಕಾರ್ಯಚರಣೆಗೆ ಯೋಗ್ಯವಾಗಿರುವುದಿಲ್ಲ. 

ಅನಂದ ವಾಡಿವರೆಗೆ ೦3 ಸುತ್ತುವಳಗಳ 
ಬಸ್‌ ಕಾರ್ಯಾಚರಣೆ ಮಾಡಲಾಗುತ್ತಿದೆ. 
ಸದರಿ ಗ್ರಾಮಷ್ಥರು/ ವಿದ್ಯಾರ್ಥಿಗಳು ಈ 
ಸರತಿಗಳ ಸದುಪಯೋಗ 
iid 


